ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ: 676 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ಸಜಚೆವರು ಉಪ 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಪ್ರತಾಪ ಸಿಂಹ ನಾಯಕ್‌ .ಕೆ 
ಮುಖ್ಯಮಂತ್ರಿಗಳು. ಹಾಗೂ ಸಾರಿಗೆ ಸಚಿವರು 
25-09-2020 


ಉತ್ತರ 


ಇತ್ತೀಚೆಗೆ ರಾಜ್ಯದಲ್ಲಿ ತರುವ ವಾಹನ | 
ಅಪಘಾತಗಳಲ್ಲಿ ಶೇ.89 ಪ್ರತಿಶತ" ಅಪಘಾತಗಳಲ್ಲಿ 
ನಿರ್ಲಕ್ಷ್ಯ, ಬೇಜವಾಬ್ದಾರಿ ಮತ್ತು ಸರಿಯಾದ 
ತರಬೇತಿಯಿಲ್ಲದ ವಾಹನ ಚಾಲಕರಿಂದ ಘಟಿಸುತ್ತಿದೆ 
ಎಂಬುದಾಗಿ ಸಮೀಕ್ಷಾ ವರದಿಯಿಂದ 
ತಿಳಿದುಬಂದಿರುವ ಹಿನ್ನೇ ಲೆಯಲ್ಲಿ ಈ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು? ಇಂತಹ ಅಪಘಾತಗಳನ್ನು 
ತಡೆಯಲು ಪರಿಣಾಮಕಾರಿಯಾದ ನಿಯಮಗಳನ್ನು. 


ರೂಪಿಸಲಾಗಿದೆಯೆಲ 
3 


(ಆ) .- 


ಸಮರ್ಪಕವಾದ ತರಬೇತಿ ಹೊಂದದ ವಾಹನ 
ಚಾಲಕರಿಗೆ ಚಾಲನಾ ಪರವಾನಗಿ ನೀಡುವ 
ಸಂದರ್ಭದಲ್ಲಿ ಅಧಿಕಾರಿಗಳು ಈ ವಿಷಯಗಳನ್ನು 
ಗಂಭೀರವಾಗಿ ಪರಿಗಣಿಸಲು ಕ್ಲೆ ಗೊಂಡಿರುವ 
ಕ್ರಮಗಳೇನು? 


ರಸ್ತೆ ಅಪಘಾತ ಕಡಿಮೆಗೊಳಿಸುವಲ್ಲಿ ಸಾರಿಗೆ ಇಲಾಖೆ 
ಸತತ ಪ್ರಯತ್ನ ಮಾಡುತ್ತಿದ್ದು, ಅದರಲ್ಲಿ ಪ್ರಮುಖವಾಗಿ ಚಾಲನಾ 
ಅನುಜ್ಞಾಪತ್ರ ನೀಡುವಲ್ಲಿ” ಹಲವಾರು ಸುಧಾರಣಾ ಕೆಮಗಳನ್ನು 
ಜಾರಿಗೊಳಿಸಲಾಗಿದೆ. ಸಾರಥಿ-4 . ತಂತ್ರಾಂಶದಲ್ಲಿ , 
ಅನುಜ್ಞಾಪತ್ರ ನೀಡುವ ವ್ಯವಸ್ಥೆ ಸಂಪೂರ್ಣ 
ಗಣಕೀಕರಣವಾಗಿದ್ದು, ಆನ್‌ಲೈನ್‌ ವ್ಯವಸ್ಥ ಸ್ಥೆಯಲ್ಲಿ ಚಾಲನಾ 
ಅನುಜ್ಞಾಪತ್ರ ನೀಡುವ ವ್ಯವಸ್ಥೆಯನ್ನು ಈಗಲೇ ರಾಜ್ಯಾದ್ಯಂತ 
ಜಾರಿಗೊಳಿಸಲಾಗಿದೆ. 


ಈಗಾಗಲೇ ರಾಜ್ಯದ ಕಲಬುರಗಿ, ಮೈಸೂರು, 
ಬೆಂಗಳೂರಿನ ಜ್ಞಾನಭಾರತಿ" ಮತ್ತು ಎಲೆಕ್ಟ್ರಾನಿಕ್‌ ಸಿಟಿ ಪ್ರದೇಶಿಕ 
ಸಾರಿಗೆ ಕಛೇರಿಗಳಲ್ಲಿ ಸ್ವಯಂಚಾಲಿತ. "ಗಣಕೀಕೃತ ಚಾಲನಾ 
ಪಥದಲ್ಲಿ ಪರೀಕ್ಷೆ ನಡೆಸಿ” ಅರ್ಹ ಅಭ್ಯರ್ಥಿಗಳಿಗೆ ಅನುಜ್ಞಾಪತ್ರ 
ನೀಡಲಾಗುತ್ತಿದೆ. ಸದರಿ ವ್ಯವಸ್ಥೆಯಡಿ ಚಾಲನಾ ಅನುಜ್ಞಾಪತ್ರ 
ನೀಡುವ ಪ್ರಕ್ರಿಯೆ ಸರಿಪೂರ್ಣ ಪಾರದರ್ಶಕವಾಗಿದ್ದು, 
ತಂತ್ರಜ್ಞಾನದ ನೆರವಿನಿಂದ ಕರಾರುವಕ್ಕಾಗಿ ಚಾಲಕರ 
ಕ್ಷಮತೆಯನ್ನು ಪರೀಕ್ಷಿಸಬಹುದಾಗಿದೆ. ಅದರಂತೆ, ರಾಜ್ಯದ 
ಮಂಗಳೂರು. ಬೆಳಗಾವಿ, ರಾಯಚೂರು, ಹಾಸನ, ಧಾರವಾಡ 


ಮತ್ತು ಶಿವಮೊಗ್ಗ ಪ್ರಾದೇಶಿಕ ಸಾರಿಗೆ. ಕಛೇರಿಗಳಲ್ಲಿ ಸ್ವಯಂ 


ಚಾಲಿತ ಗಣಕೀಕೃತ ಚಾಲನಾ ಪರೀಕ್ಷಾ ಪಥ "ನಿರ್ಮೌಣ 
ಪ್ರಕ್ರಿಯೆ ಜಾರಿಯಲ್ಲಿದೆ. 


(ಇ) 


ವಾಹನ ಚಾಲನಾ ಧರವಾನಗಗವನ್ನು ದಲ್ಲಾಳಿಗಳ 
ಮೂಲಕ ನೀಡಲಾಗುತ್ತಿರುವುದರಿಂದ 
ತರಬೇತಿಯಿಲ್ಲದ 'ವಾಹನ ಚಾಲಕರು ಪರವಾನಗಿ 
ಪಡೆಯಲಾಗುತ್ತಿರುವುದರಿಂದ "ಈ ಕುರಿತಾಗಿ 
ಸರ್ಕಾರ ಏನು ಕ್ರಮ ಕೈಗೊಳ್ಳಲಿದೆ? 


| ಅನುಜ್ಞಾಪತ್ರ' ನೀಡುವ ಸಂಪೂರ್ಣ ವ್ಯವಸ್ಥೆ ಗಣಕೀಕೃತವಾ 


ಚಾಲನಾ 
ಹಸಕ್ಷೇಪವಿಲ್ಲದಂತೆ 


ಪರವಾನಗಿ ನೀಡುವಲ್ಲಿ ಮನವ ೃವತಿನಗಳ 
ನೋಡಿಕೊಳ್ಳಲಾಗುತ್ತಿದ. ಚಾಲನಾ 
ವಾಗಿದ್ದು 


ಪಾರದರ್ಶಕತ್ವ ಸ್ಥಾಪಿಸುವಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗು ತಿದೆ. 


9 


ಟಿಡಿ 75 ಟಿಡಿಕ್ಕೂ.2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು. 


